ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2. ಉತ್ತರಿಸ ಬೇಕನದ ದಿನಾಂಕ 
3. ಸದಸ್ಯರು 


4. ಉತ್ತರಿಸಬೇಕಾದ ಸಚಿವರು 


1497 ) 
24.09.2021. 


ಶ್ರೀ ಮರಿತಿಬ್ಬೇಗೌಡ, 
(ಶಿಕ್ಷಕರ ಕ್ಷೇತ್ರದಿಂದ ಚುನಾಯಿತರಾದವರು) 


: ಮಾನ್ಯ ಗ್ರಾಮೀಣಾಭಿವೃದ್ದಿ ಮೆತ್ತು ಪಂಚಾಯತ್‌ ರಾಜ್‌ 


ಸಚಿವರು. 

ಪ್ರ. ಪ್ರಶ್ನೆ ಉತ್ತರ 

ಸಂ NN 

ಅ) | ಪ್ರತಿ ಗ್ರಾಮ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ 
ಪಂಚಾಯಿತಿಗೆ ವತಿಯಿಂದ, ಪಂಚಾಯತ್‌ರಾಜ್‌ ಸಂಸ್ಥೆಗಳಲ್ಲಿ ಈಗಿರುವ ವಿದ್ಯಚ್ಛಕ್ತಿ 
ಸೋಲಾರ್‌ ಮೇಲ್ಮಾವಣಿ ಕೊರತೆಯನ್ನು ನೀಗಿಸಲು, ಸಾರ್ವಜನಿಕ  .ಉಡ್ದೇಶಕ್ಕಾಗಿ |. 
ವಿದ್ಯುತ್‌ ಫಟಿಕ ನೈಸರ್ಗಿಕವಾಗಿ ನಿರಂತರ; 'ಲಭ್ಷವಿರುವ ಸಾರಶಿಕ್ತಿ `ಮೂಲದಿಲದ 
ಅಳವಡಿಸುವ ರ ಸೋಲಾರ್‌ ವಿದ್ಯುತ್‌ ಅನ್ನು . ಉತ್ಪಾದಿಸಿ, ಬಳಕೆ." “ಮಾಡಿಕೊಳ್ಳಲು, |. 

Ne ಇಲಾಖೆಯ ಅಧೀನದಲ್ಲಿ "ಬರುವ ಸಂಸ್ಥೆಗಳ. ಕಛೇರಿಗಳು, *ಜಿಲ್ಲಾ 

ಕಾರ್ಯಕ್ರಮದ ಪಂಚಾಯತ್‌ ಜಿಲ್ಲಾ ಪಂಚಾಯತ್‌”ಅಧೀನದಲ್ಲಿ ಬರುವ ಇಲಾಖಾ 
ರೂಪುರೇಷೆಗಳೇಮು; ಕಛೇರಿಗಳು, ತಾಲ್ಲೂಕು ಪಂಚಾಯತಿ ಹಾಗೂ ಗ್ರಾಮ ಪಂಚಾಯತಿ 
(ವಿವರಗಳನ್ನು ಕಛೇರಿ ಕಟ್ಟಡಗಳಲ್ಲಿ ಸೋಲಾರ್‌ ಮೇಲ್ಲಾವಣಿ ವಿದ್ಯುತ್‌ 
ನೀಡುವುದು) ಘಟಿಕಗಳನ್ನು ಅಳವಡಿಸುವ ಮಹತ್ಸಾಕಾಂಕ್ಲಿ ಯೋಜನೆಯು 


ಚಾಲನೆಯಲ್ಲಿದ್ದ, ಗ್ರಾಮ ಪಂಚಾಯತಿಗಳಲ್ಲಿ ವಿದ್ಯುಚ್ಛಕ್ತಿ ಬಿಲ್ಲಿನ 
ಮೊತ್ತವನ್ನು ಉಳಿತಾಯಗೊಳಿಸುವುದು ಹಾಗೂ ವಿದ್ಯುತ್‌ 
ಉತ್ಪಾದನಾ ಕ್ಲೇತ್ರದಲ್ಲಿ ಸ್ವಾವಲಂಬನೆ: ಸಾಧಿಸುವ ಮೂಲಕ ಗ್ರಾಮ 


ಪಂಚಾಯತಿಗಳನ್ನು ಆರ್ಥಿಕವಾಗಿ . ಸಬಲೀಕರಣಗೊಳಿಸುವ 
ಪ್ರಮುಖ ಉದ್ದೇಶಗಳೊಂದಿಗೆ ಸದರಿ" ಯೋಜನೆಯನ್ನು |' 
| ರೂಪಿಸಲಾಗಿರುತ್ತದೆ. 


ಆ) | ಸದರಿ ಟೆಂಡರ್‌ ಪ್ರಕ್ರಿಯೆಯಲ್ಲಿ 
ಪಾಲಿಸಲಾಗಿರುವ 
ಮಾನದಂಡಗಳೇಮ; 


ಭಾರತ ಸರ್ಕಾರದ ಖMಸಣಔಣE ಇಲಾಖೆಯ Norms & Secfiction 
ಗಳನ್ನ್ಸಯ, ಟೆಂಡರ್‌ ಮೊದಲನೆ ಹಂತದಲ್ಲಿ ತಾಂತ್ರಿಕ ಬಿಡ್ನನ್ನು 


ಆಹ್ಮಾನಿಸಿದ್ದು, ಬಿಡ್ಡುದಾರ ಸಂಸ್ಥೆಗಳು ತಮ್ಮ ಬಿಡ್ಡಿನೊಂದಿಗೆ 
ಸಲ್ಲಿಸಿದ್ದ ತಾಂತ್ರಿಕ " ದಾಖಲೆಗಳನ್ನು ಮೌಲ್ಯ |, 
ಮಾಪನಗೊಳಿಸಬಲಾಗಿರುತ್ತದೆ. ' 


ಸೋಲಾರ್‌ ವಿದ್ಯುತ್‌ ಫಟಿಕಕ್ಕೆ ಸಂಬಂಧಿಸಿದಂತೆ, ಬಿಡ್ಡುದಾರೆ 
ಸಂಸ್ಥೆಗಳು Procurement Portal ನಲ್ಲಿಅಹ್‌ ಲೋಡ್‌ ಮಾಡಿದ್ದ 
ವಿವಿಧ ಉಪಕರಣಗಳನ್ನು Demonstration Committee ಯ 
ಮುಖೇನ ತಪಾಸಣೆಗೊಳಪಡಿಸಿದ ನಂತರ, ವಿಗದಿತ ತಯಾರಿಕಾ 
ಸಂಸ್ಥೆಗಳ ಉಪಕರಣಗಳಿಗೆ ಅನುಮೋದನೆ ನೀಡಲಾಗಿರುತ್ತದೆ. 


ತಾಂತ್ರಿಕ ಬಿಡ್ಡಿನಲ್ಲಿ ಯಶಸ್ವಿಯಾದ ಐದು ಅರ್ಹ ಗುತ್ತಿಗೆದಾರ 
ಸಂಸ್ಥೆಗಳಿಗೆ ಸೋಲಾರ್‌ ಎವಿದ್ಯತ ಘಟಿಕ: ಅಳವಡಿಕೆಗೆ 
ಸಂಬಂಧಿಸಿದಂತೆ ಏಕರೂಪ ದರವನ್ನು ನಿಗದಿಪಡಿಸಲು ಆರ್ಥಿಕ 
ಬಿಡ್ಡನ್ನು ಆಹ್ವಾನಿಸಿ, ಸದರಿ ಸಂಸ್ಥೆಗಳು ಒದಗಿಸಿದ್ದ ದರ ಪಟ್ಟಿಗಳ ' 
ಪೈಕಿ ಕನಿಷ್ಠ ದರವನ್ನು ಪರಿಗಣಿಸಿದ್ದು. ಎಲ್ಲಾ ಐದು ಸಂಸ್ಮೆಗಳಿಗೆ 


ಅನ್ವ ಯುಸುಪಂತೆ ಏಕರೂಪ ದರವನ್ನು ವಿಗದಿಪಡಿಸಿ ಸೋಲಾರ್‌ 


ವಿದ್ಯುತ್‌. ಘಟಕ - ಅಳವಡಿಕೆಯ ವಿಮಿತ್ತ ಸಾಮರ್ಥ್ಯವಬಾರು: 


ದರಗಳೊಂದಿಗೆ, ಜಿಲ್ಲ ಗಳಮ್ನುಹಂಚಿಕೆಮಾಡಿ, tr of ಸಿep!aಗce, : 
ನೀಡಲಾಗಿರುತ್ತದೆ. 


ಇ) | ಪ್ರತಿ ಗ್ರಾಮ ಪಂಚಾಯತಿಗೆ ಫಟತಗಳ ನಿರ್ಮಾಣಕ್ಕಾಗಿ ಟಂಡರ್‌ ಮುಖೇನ ಅಂತಿಮಗೂಳಿನರುವ 
ಸೋಲಾರ್‌ ಮೇಲ್ಕ್ಮಾವಣಿ | ದರ ಪಟ್ಟಿಗಳು: 
ವಿದ್ಯತ್‌ ಫಟಿ ಅಳವಡಿಕಗ [ಸ್ನ ಸ್‌ನಘ [ಪಾ ದ | 
ಸರ್ಕಾರ ಟೆಂಡರ್‌ ಪ್ರಕಾರ ದರಗಳು ದರಗಳು ) 
ವಿಗದಿಪಡಿಸಿರುವ (Including GST) {Including GST) 
1 | 1 ಕಲೋಪ್ಯಾಟ್‌ | ರೂ254000/- | ರೂ276,000/- 
.| ಮೊತ್ತವೆಷ್ಟು? 212 5ಲೋವ್ಯಾಟ್‌ ರೂ. 4,99.000/- 
3 | 3ಕಿಲೋವ್ಯಾಟ್‌ ರೂ. 6,30,000/- ರೂ. 6.68,000/- 
4 | ಪಕಿಲೋವ್ಯಾಟ್‌: | ರೂ.790,000/- | ರೂ.8,50.000/- 
5 _[5ಕಲೋವ್ಯಾಟ್‌ [ರೂ.900000/- | ರೂ ೨,80,000/- 
6 10ಕಿಲೋವ್ಯಾಟ್‌ ರೂ. 16,40,000/- ರೂ. 17,30,000/- 
ಮೇಲ್ಕಂಡ ದರಗಳು, 5 ವರ್ಷದ ವಾರಂಟಿ ಅವಧಿಯ ಜೊತೆಗೆ, 
ವಾರಂಟಿ ಅವಧಿಯ ನಂತರ, 5 ವರ್ಷಗಳ ಸಮಗ್ರ; 
ನಿರ್ವಹಣಾಗುತಿಗೆಯನ್ನೂ ಸಹ ಒಳಗೊಂಡಿರುತ್ತವೆ. | 
ಈ) | ಟೆಂಡರ್‌ ಪ್ರಕ್ರಿಯೆಯನ್ನು | ಇತ್ತೀಚಿನ ವರ್ಷಗಳಲ್ಲಿ ಕೇಂದ್ರ ಸರ್ಕಾರ/ರಾಜ್ಯ ಸರ್ಕಾರಗಳಿಂದ 
ಸರ್ಕಾರದ ಹಂತದಲ್ಲಿ | ಸೋಲಾರ್‌ ವಿದ್ಯತ್‌ ಘಟಕ ಅಳವಡಿಕೆಗಾಗಿ ಪ್ರತ್ಯೇಕವಾಗಿ 
ಪೂರ್ಣಗೊಳೆಸಿದ್ದು ಅದಕ್ಕೆ ಯಾವುದೇ ಯೋಜನೆಗಳಲ್ಲಿ ಅನುದಾನವನ್ನು ಒದಗಿಸಿರುವುದಿಲ್ಲ. 
ಚದರ ಆದರೆ, ಪಂಚಾಯತ್‌ ರಾಜ್‌ ಸಂಸ್ಥೆಗಳು ಜನಮುಖಿಯಾಗಿ 
ಬ ಕಾರ್ಯನಿರ್ವಹಿಸುವುದಕ್ಕಾಗಿ ಹಾಗೂ ಸೋಲಾರ್‌ ವಿದ್ಯುತ್‌ | 
. | ಮೊತ್ತವನ್ನು ಗ್ರಾಮ | ಬ್ರಛಕೆಯ ಮೂಲಕ ಕಛೇರಿ ಕೆಲಸಗಳನ್ನು ನಿರಂತರವಾಗಿ ಹಾಗೂ 
ಪಂಚಾಯತಿಗಳು ಸುಗಮವಾಗಿ ವಿರ್ವಹಿಸಬೇಕೆಂಬ ' ಸದುದ್ದೇಶದೊಂದಿಗೆ ಈ 
"ಪಾವತಿಸುವಂತೆ ಸೂಚಿಸಲು | ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿರುತ್ತದೆ. ಸರ್ಕಾರದ ಹಂತದಲ್ಲಿ | 
ಕಾರಣಗಳೇನು? ಟೆಂಡರ್‌ ಪ್ರಕ್ರಿಯೆಗಳನ್ನು ಜರುಗಿಸಿ, ಅರ್ಹ ಐದು ಗುತ್ತಿಗೆ ದಾರ 
(ವಿವರಗಳೊಂದಿಗೆ ಮಾಹಿತಿ | ಸಂಸ್ಥೆಗಳನ್ನು ಆಯ್ಕೆ ಮಾಡಿದ್ದು ಸೋಲಾರ್‌ ವಿದ್ಯತ್‌ ಘಟಕಗಳ | 
ಸಾಮರ್ಥ್ಯವಾರು ದರಗಳೊಂದಿಗೆ, ಜಿಲ್ಲಾವಾರು ಹಂಚಿಕೆ | 
ಮಾಡಲಾಗಿರುತ್ತದೆ. ಮಾರ್ಗಸೂಚಿಯಲ್ಲಿ ತಿಳಿಸಿರುವಂತೆ, 15ನೇ! 
ಹೆಣಕಾಸು : ಅನುದಾನ ಅಭಿವೃದ್ದಿ ಅನುದಾನ, ಗ್ರಾಮ; 
ಪಂಚಾಯತಿಗಳ ಸ್ವಂತ ಸಂಪನ್ಮೂಲಗಳು ಹಾಗೂ ಲಭ್ಯವಿರುವ 
ಇತರ : ಯೋಜನೆಗಳ ಅನುದಾನಗಳನ್ನು” ಸಮರ್ಪಕವಾಗಿ 
ಫಿ ಸೋಲಾರ್‌ ವಿದ್ಯುತ್‌ ಘಟಕ ಅಳವಡಿಕೆಯ 
ಯೋಜನೆಯನ್ನು ಅನುಷ್ಠಾನಗೊಳಿಸುವಂತೆ ಗ್ರಾಮ 
ಪಂಚಾಯತಿಗಳಿಗೆ ನಿರ್ದೇಶನ ನೀಡಲಾಗಿರುತ್ತದೆ. 


ಸಂ. ಗ್ರಾಅಪ 375'ಗ್ರಾಪ೦ಅ 2021 


ONE 
(ಕೆ.ಖಸ್‌. ಈಶ ರಷ್ಟ) 


ಗಾಮೀಶಾಭವದಿ ಮತ್ತು ಪಂ.ರಾಜ್‌ ಸಚಿವರು. 


